KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 
ಲು 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜನವರಿ ೨೦, ೨೦೧೧ (ಪುಷ್ಯ ೩೦, ಶಕ ವರ್ಷ ೧೯೩೨) ಸಂಚಿಕೆ ೩ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 894 ವೆಚ್ಚ-12/10, ಬೆಂಗಳೂರು, ದಿನಾಂಕ:8ನೇ ಡಿಸೆಂಬರ್‌, 2010 
ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ Central Institute of Plastic Engineering and Technology (೦1೧೯77), ಮೈಸೂರು ಈ ಸಂಸ್ಥೆಯಿಂದ 
ನೇರವಾಗಿ ತರಬೇತಿಯನ್ನು ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಲ್ಲಸಂಖ್ಯಾತರ ಕಲ್ಯಾಣ ಇಲಾಖೆಗೆ 2010-11ನೇ ಸಾಲಿನಲ್ಲಿ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
C.1.P.E.T. ಸಂಸ್ಥೆಯಿಂದ ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌.1051 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 927 ವೆಚ್ಚ-12/10, ಬೆಂಗಳೂರು, ದಿನಾಂಕ:8ನೇ ಡಿಸೆಂಬರ್‌, 2010 
ಒಟ್ಟು 370 ಅಲ್ಪಸಂಖ್ಯಾತ ಯುವಕ/ ಯುವತಿ ಅಭ್ಯರ್ಥಿಗಳಿಗೆ ಭಾರತ ಸರ್ಕಾರ ಸ್ವಾಮ್ಯದ Apparel Training and Designing Center 
(ATDC) ಸಂಸ್ಥೆಯಿಂದ ಒಟ್ಟು ರೂ.50.00 ಲಕ್ಷಗಳ ವೆಚ್ಚದಲ್ಲಿ ಪೂರ್ವ ನಿರ್ಧರಿತ 5 ತರಬೇತಿಗಳನ್ನು ನೇರವಾಗಿ ಒದಗಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 4(ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


(೭೩) 


೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ 


ಭಾಗ - ೪ಎ 





A.T.D.C.. ಸಂಸ್ಥೆಯಿಂದ ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಲ್ಪಸಂಖ್ಯಾತರ ಕಲ್ಯಾಣ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಪಿ.ಆರ್‌.1052 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್‌. ಶೇಖರಪ್ಪ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


HOME SECRETARIAT 
NOTIFICATION 


No. HD 186 PCR10, Bangalore dated: 10.12.2010 
In exercise of the powers conferred by sub section (1) of Section 3 of the Prevention of Corruption Act, 1988 (Central Act 


19 of 1988), and in supercession of the Notification No. HD 153 PCR 2009 dated 17.11.2009, the Government of Karnataka hereby 


appoints the Session Judges specified in column (2) of the table below as the Special Judges in respect of areas specified in 


column (4) thereof for the cases instituted by the Delhi Special Police Establishment in respect of the offences under the said Act. 









































Sl. Judges Special Judges Areas 
No. 
(1) (2) (3) (4) 
01 XXl Additional City Principal Special Judge, Bangalore All the Districts in the State of 
Civil and Sessions Judge, Bangalore Karnataka. 
02 XXXII Additional City Civil & Sessions Additional, Special Judge, Bangalore To try the cases assigned by the 
Judge, Bangalore Principal Special Judge, 
Bangalore 
03 XLVI Addl. City Civil & Sessions Judge, | Additional, Special Judge, Bangalore To try the cases assigned by the 
Bangalore Principal Special Judge, 
Bangalore 
04 XLVII Addl. City Civil & Sessions Additional, Special Judge, Bangalore To try the cases assigned by the 
Judge, Bangalore Principal Special Judge, 
Bangalore 
05 Ill Additional District & Sessions Judge, | Additional Special Judge, Dharwad To try the cases assigned by the 
Dharwad Principal Special Judge, 
Bangalore 
By Order and in the name of the Governor of Karnataka, 
T.M. VASUDEVA RAO 
PR-1047 Under Secretary to Government, 


No.Cl.183:MMM.2009, Bangalore, Date: 08.12.2010 


Home Department (Crimes). 
COMMERCE AND INDUSTRIES SECRETARIAT 


NOTIFICATION 


In exercise of the powers conferred by Sub-Section(1) of Section 5 of Mines and Minerals (Development and Regulation) 


Act, 1957 (Central Act 67 of 1957), and with the prior approval of Central Government vide letter No.4/51/2010-M.IV dated 


28.10.2010, Ministry of Mines, Government of India, New Delhi, the Government of Karnataka hereby grants the Reconnaissance 


Permit for Gold, Diamond and associated minerals over an area of 1320-00 Sq.Kms. in Chitradurga and Tumkur Districts in favour 


of M/s. Rungta Mines Limited for a period of 3 years in accordance with the provisions of existing Rules and as per the sketch 


furnished by the Director of Mines and Geology, Bangalore subject to compliance of the provisions of MM(D&R)Act, 1957 and 


Mineral Concession Rules, 1960, including Forest (Conservation) Act, 1980 and rules made there under. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ೭೫ 





The grant of Reconnaissance Permit sanctioned herein is also subject to the terms and conditions in the Annexure 


appended herewith. 


~~ 
ಈ 


) 


BY ORDER AND IN THE NAME OF GOVERNOR OF KARNATAKA, 
A. CHANNEGOWDA 
Under Secretary to Govt.(Mines), 
Commerce & Industries Department. 
ANNEXURE 


TERMS AND CONDITIONS OF THE RECONNAISSANCE PERMIT SANCTIONED IN GOVERNMENT NOTIFICATION 


NO.C1.183: MMM.2009 DATED: 08.12.2010 IN FAVOUR OF M/S. RUNGTA MINES LIMITED. 


The holder of reconnaissance permit shall progressively relinquish the area granted under the permit as follows:- 


(a) After completion of two years, the area shall be reduced one thousand square kilometers or fifty percent of the 
area granted, whichever is less; and 
(b) The area would be further relinquished so that the permit holder is left with an area not more than twenty five 
Sq.Kilometers at the end of the third year. 

The holder of the reconnaissance permit shall strictly adhere to the minimum expenditure commitment and specific physical 
targets as stated in the application and specified in the order of grant of the permit failing which reconnaissance permit may 
be cancelled. 
The holder of reconnaissance permit shall make available all data collected by him during the reconnaissance operations 
to the Geological Survey of India, Indian Bureau of Mines and the State Government which may be made available 
to any prospecting investor after a minimum period of two years of the completion of the period of reconnaissance 
permit. 
The holder of reconnaissance permit shall not enter any forest land or any private land without obtaining permission of 
the Forest Department or the owner of the private land, as the case may be. 
The holder of reconnaissance permit shall maintain accurate faithful account of all the expenses incurred by him on the 
reconnaissance operations. 
The holder of reconnaissance permit shall submit to the State Government a six monthly report of the work done 
by him and the valuable data collected by him during the period. The report shall be submitted within three months of 
the close of the period to which it relates. 
The permit holder shall also submit to the State Government within three months of the expiry of the permit, or 
abandonment of the operations or termination of the permit whichever is earlier, a full report of the work done by him 
and all information relevant to mineral resources acquired by him in the course of reconnaissance permit in the area 
covered by the permit. 
While submitting reports under sub clause (vi) or (vii), the permit holder may specify that the whole or any part of the report 
or data submitted by him shall be kept confidential; and the State Government shall thereupon, keep the specified 
portions as confidential for a period of two years from the expiry of the permit, or abandonment of operations or 
termination of the permit, whichever is earlier. 
The permit holders shall allow every officer authorized by the Central Government or the State Government in this behalf to 
examine at any time accounts maintained and furnish to the Central Government or the State Government or any other 
officer authorised by it in that behalf such information and returns. 
The permit holder shall allow any officer authorized by the Central Government or the State Government in this behalf 
to inspect any reconnaissance operations carried on by him. 
The permit holder shall pay the permit fee of Rs.20/-(Rupees twenty) per square kilometer of land held by the permit holder 
for each year or part thereof before the permit Deed is executed as per rules. 
If radiometric instruments are fitted during the aerial survey, the holder of reconnaissance permit shall make available the 
data generated to the Atomic Minerals Directorate for Exploration and Research, Department of Atomic Energy, AMD 
Complex, Begumpet, Hyderabad-500 016 (A.P). 


೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಭಾಗ - ೪ಎ 





(13) 


(16) 


(17) 


(18) 


The reconnaissance permit may contain such other conditions as may be imposed by the Central Government which 
inter-alia may include the condition that the representative of the Directorate General, Civil Aviation or Ministry of Defense 
shall be present during the aerial surveys. 

The State Government may, with the approval of the Central Government, impose such further conditions in the permit as 
it may think necessary in the interest of mineral development and for compliance of various legal provisions. 

a) The reconnaissance permit holder shall deposit as security for the observance of the terms and condition of the permit a 
sum of Rs.20/- in respect of every square kilometer or part thereof for which the permit is granted before the permit deed is 
executed as per Rule 7B(i) of M. C. Rules 1960. 

b) The permit holder shall execute reconnaissance permit deed within 90 days from the date of communication of the order 
of sanction or such further period as the State Government may allow in this behalf and if no such deed is executed within 
such period due to any fault on the part of the applicant, the State Government may revoke the order granting 
reconnaissance permit and in that event the fee paid shall be forfeited to the State Government as per rule 7A(1) of M. C. 
Rules 1960. 

c) The date of commencement of the period for which a reconnaissance permit is granted shall be the date on which the 
deed is executed after all necessary clearance have been obtained. 

If on the date of execution of the reconnaissance permit, there are areas already held under PL(s) or ML(s) in the area 
granted under this reconnaissance permit, the reconnaissance permit holder shall not have preferential rights for grant of 
PLML under Section 11(1) of the MMDR Act, 1957 in respect of such overlapping areas already held under PL(s) or 
ML(s) on the date of execution of the reconnaissance permit. 

It should be ensured that the stipulated targets for reconnaissance operations and expenditure commitments are strictly 
adhered to failing which the reconnaissance permit would be cancelled. 

In case of breach of any condition imposed on any holder of reconnaissance permit by or under this rule, the State 
Government may by order in writing, cancel the permit, and/or forfeit in whole or in part, the amount deposited by the permit 
holder as security. 


A. CHANNEGOWDA 


PR-1055 Under Secretary to Govt.(Mines), 


Commerce & Industries Department. 
COMMERCE AND INDUSTRIES SECRETARIAT 
NOTIFICATION 
No.C1.182:MMM.2009, Bangalore, Date: 08.12.2010. 


In exercise of the powers conferred by Sub-Section(1) of Section 5 of Mines and Minerals (Development and Regulation) 


Act, 1957 (Central Act 67 of 1957), and with the prior approval of Central Government vide letter No.4/50/2010-M.IV dated 


28.10.2010, Ministry of Mines, Government of India, New Delhi, the Government of Karnataka hereby grants the Reconnaissance 


Permit for Gold, Diamond and associated minerals over an area of 1741-06 Sq.Kms. in Gulbarga and Raichur Districts in favour of 


M/s. Rungta Mines Limited for a period of 3 years in accordance with the provisions of existing Rules and as per the sketch 


furnished by the Director of Mines and Geology, Bangalore subject to compliance of the provisions of MM(D&R)Act, 1957 and 


Mineral Concession Rules, 1960, including Forest (Conservation) Act, 1980 and rules made there under. 


The grant of Reconnaissance Permit sanctioned herein is also subject to the terms and conditions in the Annexure 


appended herewith. 


BY ORDER AND IN THE NAME OF GOVERNOR OF KARNATAKA, 
A. CHANNEGOWDA 
Under Secretary to Govt.(Mines), 


Commerce & Industries Department. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಯ 





~~ 
ಈ 


) 


(14) 


ANNEXURE 
TERMS AND CONDITIONS OF THE RECONNAISSANCE PERMIT SANCTIONED IN GOVERNMENT NOTIFICATION 
NO.C1.182: MMM.2009 DATED: 08.12.2010 IN FAVOUR OF M/S. RUNGTA MINES LIMITED. 
The holder of reconnaissance permit shall progressively relinquish the area granted under the permit as follows:- 

(a) After completion of two years, the area shall be reduced one thousand square kilometers or fifty percent of the 

area granted, whichever is less; and 

(b) The area would be further relinquished so that the permit holder is left with an area not more than twenty five 

Sq.Kilometers at the end of the third year. 
The holder of the reconnaissance permit shall strictly adhere to the minimum expenditure commitment and specific physical 
targets as stated in the application and specified in the order of grant of the permit failing which reconnaissance permit may 
be cancelled. 
The holder of reconnaissance permit shall make available all data collected by him during the reconnaissance operations 
to the Geological Survey of India, Indian Bureau of Mines and the State Government which may be made available 
to any prospecting investor after a minimum period of two years of the completion of the period of reconnaissance 
permit. 
The holder of reconnaissance permit shall not enter any forest land or any private land without obtaining permission of 
the Forest Department or the owner of the private land, as the case may be. 
The holder of reconnaissance permit shall maintain accurate faithful account of all the expenses incurred by him on the 
reconnaissance operations. 
The holder of reconnaissance permit shall submit to the State Government a six monthly report of the work done 
by him and the valuable data collected by him during the period. The report shall be submitted within three months of 
the close of the period to which it relates. 
The permit holder shall also submit to the State Government within three months of the expiry of the permit, or 
abandonment of the operations or termination of the permit whichever is earlier, a full report of the work done by him 
and all information relevant to mineral resources acquired by him in the course of reconnaissance permit in the area 
covered by the permit. 
While submitting reports under sub clause (vi) or (vii), the permit holder may specify that the whole or any part of the report 
or data submitted by him shall be kept confidential; and the State Government shall thereupon, keep the specified portions 
as confidential for a period of two years from the expiry of the permit, or abandonment of operations or termination of the 
permit, whichever is earlier. 
The permit holders shall allow every officer authorized by the Central Government or the State Government in this behalf to 
examine at any time accounts maintained and furnish to the Central Government or the State Government or any other 
officer authorised by it in that behalf such information and returns. 
The permit holder shall allow any officer authorized by the Central Government or the State Government in this behalf 
to inspect any reconnaissance operations carried on by him. 
The permit holder shall pay the permit fee of Rs.20/-(Rupees twenty) per square kilometer of land held by the permit holder 
for each year or part thereof before the permit Deed is executed as per rules. 
If radiometric instruments are fitted during the aerial survey, the holder of reconnaissance permit shall make available the 
data generated to the Atomic Minerals Directorate for Exploration and Research, Department of Atomic Energy, AMD 
Complex, Begumpet, Hyderabad-500 016 (A.P). 
The reconnaissance permit may contain such other conditions as may be imposed by the Central Government which inter- 
alia may include the condition that the representative of the Directorate General, Civil Aviation or Ministry of Defense shall 
be present during the aerial surveys. 
The State Government may, with the approval of the Central Government, impose such further conditions in the permit as 


it may think necessary in the interest of mineral development and for compliance of various legal provisions. 


೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಭಾಗ - ೪ಎ 





(15) a) The reconnaissance permit holder shall deposit as security for the observance of the terms and condition of the permit a 
sum of Rs.20/- in respect of every square kilometer or part thereof for which the permit is granted before the permit deed is 
executed as per Rule 7B(i) of M. C. Rules 1960. 

b) The permit holder shall execute reconnaissance permit deed within 90 days from the date of communication of the 
order of sanction or such further period as the State Government may allow in this behalf and if no such deed is 
executed within such period due to any fault on the part of the applicant, the State Government may revoke the order 
granting reconnaissance permit and in that event the fee paid shall be forfeited to the State Government as per rule 
7A(1) of M. C. Rules 1960. 

c) Thedate of commencement of the period for which a reconnaissance permit is granted shall be the date on which the 
deed is executed after all necessary clearance have been obtained. 

(16) If on the date of execution of the reconnaissance permit, there are areas already held under PL(s) or ML(s) in the area 
granted under this reconnaissance permit, the reconnaissance permit holder shall not have preferential rights for grant of 
PL/ML under Section 11(1) of the MMDR Act, 1957 in respect of such overlapping areas already held under PL(s) or 
ML(s) on the date of execution of the reconnaissance permit. 

(17) It should be ensured that the stipulated targets for reconnaissance operations and expenditure commitments are strictly 
adhered to failing which the reconnaissance permit would be cancelled. 

(18) In case of breach of any condition imposed on any holder of reconnaissance permit by or under this rule, the State 
Government may by order in writing, cancel the permit, and/or forfeit in whole or in part, the amount deposited by the permit 
holder as security. 

A. CHANNEGOWDA 
PR-1054 Under Secretary to Govt.(Mines), 
Commerce & Industries Department. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂ: ಕಾಇ 68 ಕಾಬಾನಿ 2010(2), ಬೆಂಗಳೂರು, ದಿನಾಂಕ:15.12.2010 

ಪರಿಸರ (ಸಂರಕ್ಷಣೆ) ಅಧಿನಿಯಮ 1986ರ ಅಡಿಯಲ್ಲಿ ರೂಪಿಸಿರುವ ಕೆಮಿಕಲ್‌ ಆಕ್ಷಿಡೆಂಟ್‌ (ಎಮರ್ಜೆನ್ಸಿ ಪ್ಲಾನಿಂಗ್‌, ಪ್ರಿಪೇರ್ಡ್‌ನೆಸ್‌ 
ಅಂಡ್‌ ರೆಸ್ಬಾನ್ಸ) ನಿಯಮಾವಳಿ 1996 ರ ನಿಯಮ 8 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಮಾಗಡಿ ತಾಲ್ಲೂಕಿನ ಸೋಲೂರು 
ಹೋಬಳಿಗೆ ಸಂಬಂಧಿಸಿದಂತೆ “ಸ್ಥಳೀಯ ಬಿಕ್ಕಟ್ಟು ಪರಿಹಾರ ಸಮಿತಿ” ಯನ್ನು ಈ ಕೆಳಗಿನಂತೆ ರಚಿಸಿದೆ. 
































1 ತಹಶೀಲ್ದಾರ್‌, ಮಾಗಡಿ ಅಧ್ಯಕ್ಷರು 
2 ತಾಲ್ಲೂಕು ಅಗ್ನಿಶಾಮಕ ಅಧಿಕಾರಿ, ಮಾಗಡಿ. ಸದಸ್ಯರು 
3 | ಸರ್ಕಲ್‌ ಇನ್ಸ್‌ಪೆಕ್ಟರ್‌, ಮಾಗಡಿ. ಸದಸ್ಯರು 
4 ತಾಲ್ಲೂಕು ಆರೋಗ್ಯಾಧಿಕಾರಿ, ಮಾಗಡಿ. ಸದಸ್ಯರು 
5 ತಾಲ್ಲೂಕು ಪಶುವೈದ್ಯಾಧಿಕಾರಿ, ಮಾಗಡಿ. ಸದಸ್ಯರು 
6 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಮಾಗಡಿ. ಸದಸ್ಯರು 
7 | ಡೆಪ್ಯೂಟಿ ಕಮಾಂಡೆಂಟ್‌, ಹೋಂ ಗಾರ್ಡ್‌ ಮತ್ತು ಸಿವಿಲ್‌ ಡಿಫೆನ್ಸ್‌ ಇವರ ಪ್ರತಿನಿದಿ, ಮಾಗಡಿ. ಸದಸ್ಯರು 
8 | ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸೋಲೂರು, ಮಾಗಡಿ ತಾಲ್ಲೂಕು. ಸದಸ್ಯರು 
9 ವ್ಯವಸ್ಥಾಪಕರು, ಮೆ. ಬಿಪಿಸಿಎಲ್‌, ಸೋಲೂರು, ಮಾಗಡಿ ತಾಲ್ಲೂಕು. ಸದಸ್ಯರು 
10. | ಕಾರ್ಬಾನೆಗಳ ಉಪ ನಿರ್ದೇಶಕರು-1, ಕಾರ್ಲಾನೆಗಳು, ಬಾಯ್ಲರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ | ಸದಸ್ಯ ಕಾರ್ಯದರ್ಶಿ 
ಇಲಾಖೆ, ಬೆ೦ಗಳೂರು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಶಿವರಾಮ ಗೌಡ 
ಪಿ.ಆರ್‌.1042 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ (ಕಾರ್ಪಾನೆ ಮತ್ತು ಬಾಯ್ದರುಗಳು) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ೭೯ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 11 ಎಲ್‌ಜಿಎಸ್‌ 2009 (೩2), ಬೆ೦ಗಳೂರು, ದಿನಾಂಕ:06.12.2010. 

ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲ್ಲೂಕು ಬಗರ್‌ ಹುಕುಂ ಸಾಗವಳಿ ಸಕ್ರಮೀಕರಣ ಸಮಿತಿಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 
11 ಎಲ್‌ಜಿಎಸ್‌ 2009, ದಿ:12.01.2010ರಲ್ಲಿ ರಚಿಸಿರುವುದನ್ನು ರದ್ದುಪಡಿಸಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 
94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಕಂಡಂತೆ ಪುನರ್‌ ರಚಿಸಲಾಗಿದೆ. 


















































ಕ್ರಸಂ. ತಾಲ್ಲೂಕು ಸದಸ್ಯರು 
1; ಭದಾವತಿ ಶ್ರೀ ಬಿ.ಕೆ. ಸಂಗಮೇಶ್ವರ ವಿಧಾನ ಸಭಾ ಸದಸ್ಯರು, ಭದ್ರಾವತಿ ಕ್ಷೇತ್ರ. ಅಧ್ಯಕ್ಷರು 
2. ಶ್ರೀ ನಾಗರಾಜರಾವ್‌ ಅಂಬೋರೆ ಬಿನ್‌ ಹನುಮಂತರಾವ್‌, ಸಿತಾರಾಂಪುರ ಕೂಢ್ಣಿಗೆರೆ ಸದಸ್ಯರು 
ಅಂಚೆ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಸಾಮಾನ್ಯ) 
3 ಶ್ರೀಮತಿ ಕಾಂತಮ್ಮ ಕೋಂ ಮಹೇಶ್‌, ಗೋಣಿಬೀಡು ಗ್ರಾಮ ಮತ್ತು ಅಂಚೆ, ಭದ್ರಾವತಿ ಸದಸ್ಯರು 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಮಹಿಳೆ) 
4. ಶ್ರೀ ತಿಪ್ಪೇಶ್‌ ಬಿನ್‌ ರಂಗಪ್ಪ ಅನವೇರಿ ಅಂಚೆ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. ಸದಸ್ಯರು 
(ಪರಿಶಿಷ್ಟ ಜಾತಿ) 
ತ್ರಿ ತಹಶೀಲ್ದಾರರು, ಭದ್ರಾವತಿ ತಾಲ್ಲೂಕು, ಭದ್ರಾವತಿ. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌.1036 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಂದಾಯ ಇಲಾಖೆ (ಭೂ.ಮಂ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 12 ಎಲ್‌ಜಿಎಸ್‌ 2009 (ಪಿ1), ಬೆ೦ಗಳೂರು, ದಿನಾಂಕ:06.12.2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 


















































ಕ್ರಸಂ. ತಾಲ್ಲೂಕು ಸದಸ್ಯರು 
I ಸಾಗರ ಮಾನ್ಯ ವಿಧಾನ ಸಭಾ ಸದಸ್ಯರು, ಸಾಗರ ಕ್ಷೇತ್ರ ಸಾಗರ. ಅಧ್ಯಕ್ಷರು 
2. ಶ್ರೀ ಕೆ.ಆರ್‌. ಪ್ರಸನ್ನಕುಮಾರ್‌ ಬಿನ್‌ ರಾಘವ ಕೆ.ಪಿ, ಕೆರೆಕ್ಕೆ ಚದರವಳ್ಳಿ ಸದಸ್ಯರು 
ಅಂಚೆ, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಸಾಮಾನ್ಯ) 
ಶ್ರೀ ಷಣ್ಣುಗಪ್ಪ ಬಿನ್‌ ಸುಬ್ಬಪ್ಪ ಎಡೇಹಳ್ಳಿ, ಆನಂದಪುರಂ, ಸಾಗರ ಸದಸ್ಯರು 
ಕ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಪರಿಶಿಷ್ಟ ಜಾತಿ) 
4. ಶ್ರೀಮತಿ ಲಕ್ಷ್ಮೀ ಕೋಂ ಶಿವಪ್ಪ, ಕಂಬಳಿಕೊಪ್ಪ ಕಲ್ಮನೆ ಅಂಚೆ, ಸಾಗರ ಸದಸ್ಯರು 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಮಹಿಳೆ) 
5. ತಹಶೀಲ್ದಾರರು, ಸಾಗರ ತಾಲ್ಲೂಕು, ಸಾಗರ. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌.1037 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಂದಾಯ ಇಲಾಖೆ (ಭೂ.ಮಂ) 


೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಭಾಗ - ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 63 ಎಲ್‌ಜಿಎಸ್‌ 2008 (ಪಿ2), ಬೆಂಗಳೂರು, ದಿನಾಂಕ:06.12.2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರಸಂ. ತಾಲ್ಲೂಕು ಸದಸ್ಯರು 
1 ಸೊರಬ ಶ್ರೀ ಹೆಚ್‌. ಹಾಲಪ್ಪ ವಿಧಾನ ಸಭಾ ಸದಸ್ಯರು, ಅಧ್ಯಕ್ಷರು 
ಸೊರಬ ಕೇತ್ರ. 
ರ್ಯ ಜ್‌ 
2 ಶ್ರೀ ಈಶ್ವರಪ್ಪ ಬಿನ್‌ ಗುತ್ಯಪ್ಪ, ಚನ್ನಪಟ್ಟಣ, ಸೊರಬ ಸದಸ್ಯರು 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಸಾಮಾನ್ಯ) 
3 ಶ್ರೀಮತಿ ಸುಕನ್ಯ ಕೋಂ ಹಾಲಾನಾಯ್ಕ, ಕುಪ್ಪೆಗಡ್ಡೆ. ಸದಸ್ಯರು 
ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಮಹಿಳೆ) 
4 ಶ್ರೀ ಮಂಜಪ್ಪ ಬಿನ್‌ ಗಣಪತಿ, ಉಳವಿ ಗ್ರಾಮ, ಸದಸ್ಯರು 
ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಪರಿಶಿಷ್ಟ ಜಾತಿ) 
5 ತಹಶೀಲ್ದಾರರು, ಸೊರಬ ತಾಲ್ಲೂಕು, ಸೊರಬ. ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌.1013 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ.ಮಂ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 100 ಎಲ್‌ಜಿಎಸ್‌ 2009, ಬೆಂಗಳೂರು, ದಿನಾಂಕ:06.12.2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಕರನ್ನೊಳಗೊಂಡಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 















































ಕ್ರ.ಸಂ. ತಾಲ್ಲೂಕು ಸದಸ್ಯರು 

1 ತೀರ್ಥಹಳ್ಳಿ ಶ್ರೀ ಕಿಮ್ಮನೆ ರತ್ನಾಕರ್‌, ವಿಧಾನ ಸಭಾ ಸದಸ್ಯರು, ತೀರ್ಥಹಳ್ಳಿ ಕ್ಷೇತ್ರ. ಅಧ್ಯಕ್ಷರು 

2 ಶ್ರೀಮತಿ ಗೀತಾ ಕೋಂ ಸದಾನಂದಶೆಟ್ಟಿ, ರಂಜದ ಕಟ್ಟೆ, ದೂರ್ವಾಸಪುರ ಅಂಚೆ, ಸದಸ್ಯರು 
ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಮಹಿಳೆ) 

3 ಶ್ರೀ ಹೆಚ್‌.ಎಸ್‌. ವಿಶ್ವನಾಥ್‌ ಬಿನ್‌ ಶಿವಣ್ಣ, ಹಾರೋಗೊಳಿಗೆ ಗ್ರಾಮ, ತೀರ್ಥಹಳ್ಳಿ ಸದಸ್ಯರು 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಪರಿಶಿಷ್ಟ ಜಾತಿ) 

4 ಶ್ರೀ ಸೋಮಶೇಖರ ಬಿನ್‌ ಕಲ್ಲಪ್ಪ ಗೌಡ, ಚಂದವಳ್ಳಿ, ನೊಣಬೂರು ಅಂಚೆ, ಸದಸ್ಯರು 
ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. (ಸಾಮಾನ್ಯ) 

5 ತಹಶೀಲ್ದಾರರು, ತೀರ್ಥಹಳ್ಳಿ ತಾಲ್ಲೂಕು, ತೀರ್ಥಹಳ್ಳಿ. ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌.1038 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ.ಮಂ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ೮೧ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ 194 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ:04.12.2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಬೆ೦ಗಳೂರು ನಗರ ಜಿಲ್ಲೆಯ ಬೆ೦ಗಳೂರು ದಕ್ಷಿಣ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡರಂತೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ 
ರಚಿಸಲಾಗಿದೆ. 















































ಕ್ರ.ಸಂ. ತಾಲ್ಲೂಕು ಸದಸ್ಯರು 
1 ಬೆಂಗಳೂರು | ಶ್ರೀ ಸಿ. ವೆಂಕಟಪ್ಪ ಬಿನ್‌ ಶ್ರೀ ಚನ್ನಪ್ಪ, ಮನೆ ಸಂಖ್ಯೆ:50, ಉತ್ತರಿ, ಅಧ್ಯಕ್ಷರು 
ದಕ್ಷಿಣ ಕಗ್ಗಲಿಪುರ ಅಂಚೆ, ಕನಕಪುರ ಮುಖ್ಯರಸ್ತೆ ಬೆಂಗಳೂರು-83. 

2 ಶ್ರೀ ಉಮೇಶ ಬಿನ್‌ ಲೇಟ್‌ ಶ್ರೀ ವಿ. ರಾಮು, ಮನೆ ಸಂಖ್ಯೆ:47, 1ನೇ ಸದಸ್ಯರು 
ಅಡ್ಡರಸ್ತೆ 6ನೇ ಮುಖ್ಯ ರಸ್ತೆ, ವಸಂತವಲ್ಲಭನಗರ, ಬೆಂಗಳೂರು-61. (ಪರಿಶಿಷ್ಟ ಜಾತಿ) 

? ಶ್ರೀಮತಿ ಗೀತಾ ಕೋಂ ಕದ್ರಪ್ಪ ನಂ.329, ನಂದ ಗೋಕುಲ ಸದಸ್ಯರು 
ನಿಲಯ, 1ನೇ ಮುಖ್ಯರಸ್ತೆ, 12ನೇ ಅಡ್ಡ ರಸ್ತೆ, ಜ್ಞಾನಭಾರತಿ (ಮಹಿಳೆ) 
ಬಡಾವಣೆ, ಬ್ರಾಕ್‌ ನಂ.2, ಕೆಂಗೇರಿ ಉಪನಗರ, ಬೆಂಗಳೂರು-60 

ಲ ಶ್ರೀ ಎಂ. ಸುಬ್ರಮಣಿ ಬಿನ್‌ ಲೇಟ್‌ ಶ್ರೀ ಮುನಿಯಲ್ಲಪ್ಪ ಚುಂಚಘಟ್ಟ, ಸದಸ್ಯರು 
ಕೋಣನಕುಂಟೆ ಅಂಚೆ, ಕನಕಪುರ ಮುಖ್ಯರಸ್ತೆ ಬೆಂಗಳೂರು-62. (ಸಾಮಾನ) 

5 ತಹಶೀಲ್ದಾರರು, ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಬೆ೦ಗಳೂರು. ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಇ. ಈಶ್ವರ್‌ ನಾಯಕ್‌ 
ಪಿ.ಆರ್‌.1014 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ.ಮಂ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ:82:ಎಲ್‌ಜಿಟಿ:2010, ಬೆಂಗಳೂರು, ದಿನಾಂಕ:6-12-2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಟನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ತುಮಕೂರು ಜಿಲ್ಲೆ ತುಮಕೂರು ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಮರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 



































ಕ್ರಸಂ. | ತಾಲ್ತೂಕು ಸದಸ್ಯರು 
1. ತುಮಕೂರು |1) ಶ್ರೀ ಎಸ್‌.ಶಿವಣ್ಣ ಸೊಗಡು,ಶಾಸಕರು, ತುಮಕೂರು ತಾಲ್ಲೂಕು, ಅಧ್ಯಕ್ಷರು 
ತುಮಕೂರು ಜಿಲ್ಲೆ. 
2) ಶ್ರೀ ಸುಧೀರ್‌ ಬಿನ್‌ ದಕ್ಷಿಣಾಮೂರ್ತಿ, ಊರ್ಡಿಗೆರೆ, ಸದಸ್ಯರು 
ತುಮಕೂರು ತಾಲ್ಲೂಕು. ಸಾಮಾನ್ಯ 
3) ಶ್ರೀ ಎಂ.ಡಿ.ಗಂಗರೇವಯ್ಯ ಬಿನ್‌ ದೊಡ್ಡರೇವಯ್ಯ, ಸದಸ್ಯರು 
ಮಾರನಹಳ್ಳಿ ಅಂಚೆ, ತುಮಕೂರು ತಾಲ್ತೂಕು. ಪ.ಜಾತಿ 
4) ಶ್ರೀಮತಿ ಮಂಗಳಗೌರಮ್ಮ ಕೋಂ ಬಿ.ಆರ್‌. ಮಂಜುನಾಥ, ಸದಸ್ಯರು 
ಶ್ರೀರಂಗ ಬಡಾವಣೆ, ಮೈದಾಳ ಅಂಚೆ, ತುಮಕೂರು ತಾಲ್ಲೂಕು. ಮಹಿಳ 
5) ತಹಶೀಲ್ದಾರ್‌, ತುಮಕೂರು ತಾಲ್ತೂಕು, ತುಮಕೂರು ಜಿಲ್ಲೆ. ಸದಸ್ನ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.1022 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ(ಭೂ ಮಂಜೂರಾತಿ-3) 


೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಭಾಗ - ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ:68:ಎಲ್‌ಜಿಜೆ:2009(ಪಿ1), ಬೆಂಗಳೂರು, ದಿನಾಂಕ:6-12-2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ವಿಜಾಪುರ ಜಿಲ್ಲೆ ವಿಜಾಪುರ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಮರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 



































ಕ್ರಸಂ. | ತಾಲ್ಲೂಕು ಸದಸ್ಯರು 
1. ವಿಜಾಪುರ 1 ಶ್ರೀ ಅಪ್ಪಾಸಾಹೇಬ (ಅಪ್ಪು ಮ. ಪಟ್ಟಣಶೆಟ್ಟಿ, ಶಾಸಕರು, ಅಧ್ಯಕ್ಷರು 
ವಿಜಾಪುರ ತಾಲ್ಲೂಕು 
2) ಶ್ರೀ ಶಿವಪ್ಪ ಘಂಟ ಬಿನ್‌ ಸಿದ್ದಪ್ಪ ಘಂಟಿ ಸದಸ್ಯರು 
(ಸಾಮಾನ್ಯ) 
3) ಶ್ರೀ ಶ್ರೀಮಂತ ವೀರಕರ್‌ ಬಿನ್‌ ಚಂದಮನೋಹರ ವೀರಕರ್‌ ಸದಸ್ಯರು 
(ಎಸ್‌.ಸಿ) 
4) ಶ್ರೀಮತಿ ಮಂಗಳಾದೇವಿ ಕೋಂ ವಿಜಯಕುಮಾರ್‌ ಚೌಹಾಣ್‌ ಸದಸ್ಯರು 
(ಮಹಿಳೆ) 
5) ತಹಶೀಲ್ದಾರ್‌, ವಿಜಾಪುರ ತಾಲ್ಲೂಕು. ಸದಸ್ಯ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷಿ ಬಿನಾರಾಯಣ 
ಪಿ.ಆರ್‌.1021 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ(ಭೂ ಮಂಜೂರಾತಿ-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ:73:ಎಲ್‌ಜಿಸಿ:2010, ಬೆಂಗಳೂರು, ದಿನಾಂಕ:25-11-2010 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಮರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 



































ಕ್ರ.ಸಂ. | ತಾಲ್ಲೂಕು ಸದಸ್ಯರು 
I. ಜಗಳೂರು 1) ಶ್ರೀ ಎಸ್‌.ವಿ. ರಾಮಚಂದ್ರ, ಶಾಸಕರು, ಅಧ್ಯಕ್ಷರು 
ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
2) ಶ್ರೀ ಟಿ. ಹನುಮಂತಪ್ಪ ಬಿನ್‌ ಮಿಲ್ಲಿ ತಿಮ್ಮಯ್ಯ, ಸದಸ್ಯರು 
ಗಿದ್ದನಕಟ್ಟೆ, ಕಣಕಪ್ಪೆ ಅಂಚೆ, ಜಗಳೂರು ತಾಲ್ಲೂಕು. (ಸಾಮಾನ್ಯ) 
3) ಶ್ರೀ ದೇವರಾಜ್‌, ಸಿದ್ದಯ್ಯನ ಕೋಟೆ, ಸದಸ್ಯರು 
ಬಸವನಕೋಟೆ ಅಂಚೆ, ಜಗಳೂರು ತಾಲ್ಲೂಕು, ದಾವಣಗೆರೆ. (ಪ.ಜಾತಿ) 
4) ಶ್ರೀಮತಿ ಚಂದ್ರಮ್ಮ ಕೋಂ ಚನ್ನಪ್ಪ ಸದಸ್ಯರು 
ಸೊಕ್ಕೆ, ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ. (ಮಹಿಳೆ) 
5) ತಹಶೀಲ್ದಾರ್‌, ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ. ಸದಸ್ಯ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.1016 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ(ಭೂ ಮಂಜೂರಾತಿ-3) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ೮೩ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ:72:ಎಲ್‌ಜಿಟಿ:2010, ಬೆಂಗಳೂರು, ದಿನಾಂಕ:25-11-2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲ್ಲೂಕಿನ ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 
































ಕ್ರಸಂ. | ತಾಲ್ತೂಕು ಸದಸ್ಯರು 
1; ಕೊರಟಗೆರೆ 1 ಡಾ: ಜಿ. ಪರಮೇಶ್ವರಪ್ಪ. ಶಾಸಕರು. ಅಧ್ಯಕ್ಷರು 
2) ಶ್ರೀ ಮಂಜುನಾಥ್‌ ಎನ್‌. ಬಿನ್‌ ನಂಜಪ್ಪ ಸದಸ್ಯರು 
ಬಿ.ಡಿ.ಪುರ ಅಂಚೆ, ಹೊಳವನಹಳ್ಳಿ ಹೋಬಳಿ, ಕೊರಟಗೆರೆ ತಾ: (ಸಾಮಾನ್ಯ) 
3) ಶ್ರೀ ಎಲ್ಲಪ್ಪ ಎಚ್‌.ಎ ಬಿನ್‌ ಅಂಜಿನಪ್ಪ ಸದಸ್ಯರು 
ಹರಿಹರಪ್ಪನಪಾಳ್ಯ, ಹುಲಿಕುಂಟೆ ಅಂಚೆ, ಕೊರಟಗೆರೆ ತಾಲ್ಲುಕು (ಪ.ಜಾತಿ) 
4) ಶ್ರೀಮತಿ ಲಕ್ಷ್ಮಮ್ಮ ಕೋಂ ಚಿಕ್ಕರಂಗಯ್ಯ ಸದಸ್ಯರು 
ತೀತಾ ಅಂಚೆ, ಕೋಳಾಲ ಹೋಬಳಿ, ಕೊರಟಗೆರೆ ತಾಲ್ಲೂಕು. (ಮಹಿಳೆ) 
5) ತಹಶೀಲ್ದಾರ್‌, ಕೊರಟಗೆರೆ ತಾಲ್ಲೂಕು. ಸದಸ್ಯ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.1015 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ(ಭೂ ಮಂಜೂರಾತಿ-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ:40:ಎಲ್‌ಜಿಜೆ:2009(ಭಾಗ-1), ಬೆಂಗಳೂರು, ದಿನಾಂಕ:6-12-2010 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 

ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 



































ಕ್ರಸಂ. | ತಾಲ್ಲೂಕು ಸದಸ್ಯರು 
1. ! ಬಾಗಲಕೋಟೆ 1) ವೀರಣ್ಣ ಚರಂತಿಮಠ, ಶಾಸಕರು, ಅಧ್ಯಕ್ಷರು 
2) ಶ್ರೀ ಈರನಗೌಡ ಪಾಟೀಲ, ಸದಸ್ಯರು 
ವೆ೦ಂಕಟಪೇಟ, ಸಾ: ಬಾಗಲಕೋಟೆ. (ಸಾಮಾನ್ಯ) 
3) ಶ್ರೀ ಬಲರಾಮ ನಾಯಕ್‌, ಸದಸ್ಯರು 
ಸಾ. ಆಲೂರ ಎಲ್‌.ಟಿ, ಬಾಗಲಕೋಟೆ ತಾಲ್ಲೂಕು. (ಪ.ಜಾ/ಪ.ಪಂ) 
4) ಶ್ರೀಮತಿ ಹುಚ್ಚವ್ವ ಚಿಮ್ಮಲಗಿ, ಸದಸ್ಯರು 
ಸಾ. ಬೇವನಮಟ್ಟಿ, ಬಾಗಲಕೋಟೆ ತಾಲ್ಲೂಕು. (ಮಹಿಳೆ) 
5) ತಹಶೀಲ್ದಾರ್‌, ಬಾಗಲಕೋಟೆ ತಾಲ್ಲೂಕು. ಸದಸ್ಯ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.1019 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ(ಭೂ ಮಂಜೂರಾತಿ-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆರ್‌ಡಿ:67:ಎಲ್‌ಜಿಜಿ:2010, ಬೆಂಗಳೂರು, ದಿನಾಂಕ:6-12-2010 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಟನ್‌(1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಗುಲ್ಬರ್ಗಾ ಜಿಲ್ಲೆ ಅಳಂದ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 

ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 


೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಭಾಗ - ೪ಎ 





























ಕ್ರಸಂ. | ತಾಲ್ಲೂಕು ಸದಸ್ಯರು 
1, ಅಳಂದ 1 ಶ್ರೀ ಗುತ್ತೇದಾರ ಸುಭಾಷ ರುಕ್ಷಯ್ಯಾ, ಶಾಸಕರು, ಅಧ್ಯಕ್ಷರು 
ಅಳಂದ ತಾಲ್ಲೂಕು. 
2) ಶ್ರೀ ಶ್ರೀಕಾಂತ್‌ ಬಿನ್‌ ಜಗನ್ನಾಥರಾವ್‌ ಕುಲಕರ್ಣಿ. ಸದಸ್ಯರು 
ಮು: ದತ್ತರರ್ಗಾವ್‌, ಅಳಂದ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. ಸಾಮಾನ್ಯ 
3) ಶ್ರೀ ತುಕಾರಾಂ ಬಿನ್‌ ಹಣಮಂತ ಸಸ್ತಾಪುರೆ, ಸದಸ್ಯರು 
ಸಾ: ಭೀಮನಗರ, ಅಳ೦ದ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. ಪ.ಜಾತಿ 
4) ಶ್ರೀಮತಿ ಗಿರಿಜಾ ಶರಣಪ್ಪಾ ಕುಂಬಾರ್‌, ಸದಸ್ಯರು 
ಮು: ಭುಸನೂರ್‌, ಅಳಂದ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. ಮಹಿಳೆ 
5) ತಹಶೀಲ್ದಾರ್‌, ಅಳ೦ದ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. ಸದಸ್ಯ ಕಾರ್ಯದರ್ಶಿ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.1020 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕಂಇ 259 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ:12-11-2010 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1(11) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 




















ಕ್ರಮ | ಭೂ ನ್ಯಾಯ ಮಂಡಳಿಯ ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸಂಖ್ಯೆ ಹೆಸರು 
1. ಕಲಘಟಗಿ ತಾಲ್ಲೂಕು, 1 ಶ್ರೀ ತವನಪ್ಪ ಸೋವ್ವರಾಯ ಮನಸಾಲಿ, ಸಾ: ಮಿಶ್ರಿಕೋಟಿ, ತಾಲ್ಲೂಕು ಕಲಘಟಗಿ. 
ಧಾರವಾಡ ಜಿಲ್ಲೆ, 2. ಶ್ರೀ ಮುರುಗಯ್ಯ ಕೆಂಜಡಯ್ಯ, ಹಿರೇಮಠ, ಸಾ:ತಬಕಡಹೊನ್ನಿಹಳ್ಳಿ, ತಾಲ್ಲೂಕು ಕಲಘಟಗಿ. 
3. ಶ್ರೀ ನಿಂಗಪ್ಪ ದ್ಯಾಮಪ್ಪ ಸುತಗಟ್ಟಿ, ಸಾ: ಆಲದಕಟ್ಟಿ, ತಾಲ್ಲೂಕು ಕಲಘಟಗಿ. 
4. ಶ್ರೀ ಸೋಮಲಿಂಗಪ್ಪ ಕರೆಪ್ಪ ಕಾಳಿ, ಸಾ: ಗಂಭ್ತ್ವಾಪೂರ, ತಾಲ್ಲೂಕು ಕಲಘಟಗಿ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌.1018 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
EDUCATION SECRETARIAT 
CORRIGENDUM 
No.ED 604 SHH 2010, Bangalore, Dated: 25.11.2010 
In Notification No.ED 23 VIVIDA 2009 Dated:15.05.2009, the entries therein in column (3) of the TABLE-1 shall be read as 
"Commissioner/ Director, Pre-University Education" and the entries against (i) in Para 3 shall be deleted. 
By Order and in the name of the Governor of Karnataka, 
S.H. KURIYAVAR 
PR-1057 Under Secretary to Government, 
Education Department (Pre-University Education) 
HOME SECRETARIAT 
NOTIFICATION 
No.HD:249:POP:2010, Bangalore, Dated: 20.12.2010 
In exercise of the powers conferred by clause(s) of section 2 of the Code of Criminal Procedure, 1973 (Central Act 2 of 


1974), and in partial modification of the earlier notifications issued in this behalf, the Government of Karnataka, hereby declare that 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ 


೮೫ 





with effect from the date of publication of this notification in the official Gazette, the areas and places specified in column (3) of the 


Schedule below, shall cease to be within the jurisdiction of the Police Station specified in column (4) there of and the said areas and 


places shall be included within the jurisdiction of the police station in column (2), thereof. 
SCHEDULE 





Name of the District! Police 


Name of the police station in 


Name of the areas and 


Name of the Police Station 








Sub-division/ Police Circle | which the areas and places places from the jurisdiction of 
specified in column (3) shall which the areas and 
be included places specified in column 
(3) shall be included 
1 2 3 4 
Dakshina Kannada District Punjalkatte Police Station Sonandoor Belthangady Police Station 


Puttur Sub-division 




















Belthangady Circle 
By Order and in the name of the Governor of Karnataka, 
B.M. LAKSHMINARAYANA 
PR-1058 Under Secretary to Government, 


Home Department (Police Expenditure) 
ಸಹಕಾರ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಳ 336 ಎಂಆರ್‌ ಇ(2) 2010, ಬೆಂಗಳೂರು, ದಿನಾಂಕ:10-12-2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 336 ಎ೦ಆರ್‌ಇ (2) 2010 ದಿನಾಂಕ:06.12.2010ರಲ್ಲಿ ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ನಾಮನಿರ್ದೇಶನದ ಸದಸ್ಯರ ಕ್ರಮ ಸಂಖ್ಯೆ: 10 ಮತ್ತು 13ರಲ್ಲಿ ಖಾಲಿ ಇರುವ ಅಂಕಣದಲ್ಲಿ “ಸದಸ್ಯರು” ಎಂಬ ಪದವನ್ನು ಸೇರಿಸಿಕೊಂಡು 
ಓದಿಕೊಳ್ಳುವುದು. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 336 ಎಂಆರ್‌ಇ(2) 2010 ದಿನಾಂಕ:06.12.2010ರಲ್ಲಿ ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ಮಾಡಲಾಗಿರುವ ನಾಮನಿರ್ದೇಶನದ ಕೊನೆಯ ಕಂಡಿಕೆಯಲ್ಲಿರುವ “ಶ್ರೀ ಸಿ.ಬಿ. ಈಶ್ವರ ಬಿನ್‌ ಧರ್ಮಯ್ಯ ಗೌಡ, ಚ೦ದವಳ್ಳಿ, ನೊಣಬೂರು 
ಅಂಚೆ, ತೀರ್ಥಹಳ್ಳಿ ತಾಃ” ಎಂಬ ಬದಲಿಗೆ “ಶ್ರೀ ಸಿ.ಬಿ. ಈಶ್ವರ ಬಿನ್‌ ಧರ್ಮಯ್ಯ ಗೌಡ, ಚಂದವಳ್ಳಿ, ನೊಣಬೂರು ಅಂಚೆ, ತೀರ್ಥಹಳ್ಳಿ ತಾಃ” 
ಇವರನ್ನು “ಅಧ್ಯಕ್ಷರು” ಎಂದು ತಿದ್ದುಪಡಿ ಮಾಡಿಕೊಂಡು ಎಲ್ಲಾ ಸಂದರ್ಭಗಳಲ್ಲಿಯೂ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ಪಿ.ಆರ್‌.1060 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 572 ಎಸ್‌ಎಸ್‌ಟಿ 2010, ಬೆಂಗಳೂರು, ದಿನಾಂಕ:28-12-2010 

ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿಗಳ ಸಾರ್ವತ್ರಿಕ ಚುನಾವಣೆ -2010ರ ಪ್ರಯುಕ್ತ ಗದಗ ಜಿಲ್ಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ 
ಮುಗಿಯುವವರೆಗೆ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಸಲುವಾಗಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ 
ಸಲುವಾಗಿ ಗದಗ ಜಿಲ್ಲೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಪಟ್ಟಿಯ ಕಲಂ (2)ರಲ್ಲಿನ ಅಧಿಕಾರಿಗಳನ್ನು ಅಪರಾಧಿಕ ದಂಡ ಪ್ರಕ್ರಿಯಾ ಸಂಹಿತೆ 1973 
(ಕೇಂದ್ರ ಕಾಯಿದೆ ಸಂಖ್ಯೆ: 2-1974)ರ ಕಲಂ 21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ, ಸದರಿ ಸಂಹಿತೆಯಡಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು 
ನೀಡಿ, ಈ ಕೆಳಕಂಡ ಪಟ್ಟಿಯ ಕಲಂ (2)ರಲ್ಲಿರುವ ಹುದ್ದೆಯ ಅಧಿಕಾರಿಗಳನ್ನು ಕಲಂ (3)ರಲ್ಲಿ ನಮೂದಿಸಿರುವ ಕ್ಷೇತ್ರ ವ್ಯಾಪ್ತಿಗೆ ಸೆಕ್ಟೋರಲ್‌ 
ಮ್ಯಾಜಿಸ್ಟೇಟರುಗಳನ್ನಾಗಿ (ವಿಶೇಷ ಕಾರ್ಯ ನಿರ್ವಾಹಕ ದಂಡಾಧಿಕಾರಿ) ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ ನೇಮಿಸಿ ಆದೇಶಿಸಿದೆ. 
| ಅಧಿಕಾರಿಯ ವಿವರ ವಿಶೇಷ ಕಾರ್ಯನಿರ್ವಾಹಕ 
ದಂಡಾಧಿಕಾರಿಗಳೆಂದು ನೇಮಕ 
ಮಾಡಲಾದ ಕಂದಾಯ ವಲಯ 
ಬೆಟಗೇರಿ ವಲಯ 





ತಾಲ್ಲೂಕು 


(೮೬ 


24 
೦ 




















್‌ 


ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು, ಪಂಚಾಯತ್‌, ಗದಗ | ಗದಗ 





೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಭಾಗ - ೪ಎ 



































ಕ್ರ ಅಧಿಕಾರಿಯ ವಿವರ ತಾಲ್ಲೂಕು ವಿಶೇಷ ಕಾರ್ಯನಿರ್ವಾಹಕ 
ಸಂ. ದಂಡಾಧಿಕಾರಿಗಳೆಂದು ನೇಮಕ 
ಮಾಡಲಾದ ಕಂದಾಯ ವಲಯ 
2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, | ಮುಂಡರಗಿ ಡಂಬಳ 
ಮುಂಡರಗಿ 
3. ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, | ನರಗುಂದ ಕೊಣ್ಣೂರ 
ನರಗುಂದ 
4. ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, | ರೋಣ ಹೊಳೆಆಲೂರ 
ರೋಣ 
5. ಕಾರ್ಯನಿರ್ವಾಹಕ ಅಭಿಯಂತರರು, ಮಲಪ್ರಭಾ ಬಲದಂಡೆ | ರೋಣ ನರೆಗಲ್ಲ 
ಕಾಲುವೆ ವಿಭಾಗ ನಂ.5 ರೋಣ. 
6. ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು, ಪಂಚಾಯತ್‌, | ಶಿರಹಟ್ಟಿ ಲಕ್ಷ್ಮೇಶ್ವರ 
ಶಿರಹಟ್ಟಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಸಿ. ಸಿದ್ದಪ್ಪ 
ಪಿ.ಆರ್‌.1061 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 986 ವೆಚ್ಚ-12/10, ಬೆಂಗಳೂರು, ದಿನಾಂಕ:18-12-2010 
`ರಾಷ್ಟ್ರೀಯ ಮಾಧ್ಯಮಿಕ ಶಾಲಾ ಅಭಿಯಾನ' (೧1/5%) ಅಡಿಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ 74 ತಾಲ್ಲೂಕುಗಳಲ್ಲಿ 74 ಮಾದರಿ ಶಾಲೆಗಳ 
ನಿರ್ಮಾಣ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯವನ್ನು ರೂ.302.00 ಲಕ್ಷಗಳ ಘಟಕ ವೆಚ್ಚದಲ್ಲಿ ನೇರವಾಗಿ ಕರ್ನಾಟಕ ರಾಜ್ಯ 
ಪೊಲೀಸ್‌ ಹೌಸಿಂಗ್‌ ಕಾರ್ಪೊರೇಷನ್‌ಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 
4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶಿಕ್ಷಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯ ಪೊಲೀಸ್‌ ಹೌಸಿಂಗ್‌ ಕಾರ್ಪೊರೇಷನ್‌ ಸಂಸ್ಥೆಯು ಈ ಕಾರ್ಯವನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ 
ಕೆ.ಟಿ.ಪಿ.ಪಿ. ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ನಿರ್ಮಾಣ ಕಾರ್ಯವನ್ನು ಸಮಂಜಸ ದರದಲ್ಲಿ 
ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆಯು ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌.1062 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
HOME SECRETARIAT 
NOTIFICATION 
No.HD 554 SST 2010, Bangalore, Dated: 24.12.2010 
In exercise of the powers conferred by section 21 of the Code of Criminal Procedure 1923 (Central Act 2 of 1974) the 
Government of Karnataka hereby appoint Sri Shivakumaraiah, Child Development Project Officer, Pavagada as Special Executive 
Magistrate temporarily till 26.12.2010 in place of Sri D. Eshwaraiah, who was appointed earlier in Government Notification even 
number Dated:20.12.2010. 
By Order and in the name of the Governor of Karnataka, 
K.C. SIDDAPPA 
PR-1063 Under Secretary to Government, 
Home Department 
(Law and Order, COFEPOSA and Prosecution). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ೮೭ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 569 ಎಸ್‌ಎಸ್‌ಟಿ 2010, ಬೆಂಗಳೂರು, ದಿನಾಂಕ:27-12-2010 
ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿಗಳ ಸಾರ್ವತ್ರಿಕ ಚುನಾವಣೆ-2010ರ ಪ್ರಯುಕ್ತ ದಿನಾಂಕ:26.12.2010ರಂದು ಮಂಡ್ಯ 
ಜಿಲ್ಲೆಯಲ್ಲಿ ನಡೆಯಲಿರುವ ಮೊದಲನೇ ಹಂತದ ಮತದಾನದ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಸಲುವಾಗಿ 
ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ: ಎಂಎಜಿ(2)487/2010-11, 
ದಿನಾಂಕ:16.12.2010ರ ತಾಲ್ಲೂಕು ವಾರು 07 (ಮಂಡ್ಯ, ಮದ್ದೂರು, ಮಳವಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ, ನಾಗಮಂಗಲ ಮತ್ತು 
ಕೃಷ್ಣರಾಜಪೇಟೆ) ಅಧಿಕೃತ ಜ್ಞಾಪನೆಗಳನ್ನು ಹೊರಡಿಸಿದ್ದು, ಈ ಅಧಿಕೃತ ಜ್ಞಾಪನೆಗಳಲ್ಲಿ ನೇಮಕ ಮಾಡಲಾದ ಅಧಿಕಾರಿಗಳಿಗೆ ಸರ್ಕಾರವು ದಂಡ 
ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ:2-1974)ರ ಕಲಂ 21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ, ಸದರಿ ಸಂಹಿತೆಯಡಿ ನೀಡಬಹುದಾದ 
ಎಲ್ಲಾ ಅಧಿಕಾರಗಳನ್ನು ನೀಡಿ, ಸದರಿ ಅಧಿಕೃತ ಜ್ಞಾಪನಗಳನ್ನು ನಮೂದಿಸಿರುವ ಕ್ಷೇತ್ರ ವ್ಯಾಪಿಗೆ ಸೆಕ್ಟೋರಲ್‌ ಮ್ಯಾಜಿಸ್ಟೇಟರುಗಳನ್ನಾಗಿ (ವಿಶೇಷ ಕಾರ್ಯ 
ನಿರ್ವಾಹಕ ದಂಡಾಧಿಕಾರಿ) ದಿನಾ೦ಕ:01.01.2011ರಿ೦ದ ಜಾರಿಗೆ ಬರುವಂತೆ ದಿನಾ೦ಕ:06.01.2011ರ ವರೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಸಿ. ಸಿದ್ದಪ್ಪ 
ಪಿ.ಆರ್‌.1065 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 
HOME SECRETARIAT 
CORRIGENDUM 
No.HD:288:POP:2010, Bangalore, Dated: 16.12.2010 
In Column (2) of Sl.No.54 of the Government Notification No.HD 288 POP 2010, Dated:30.11.2010, the words "Office of 
the Police Inspector, Police Wing, Karnataka Lokayukta, Tumkur" shall be read as "Office of the Deputy Superintendent of Police, 
Police Wing, Karnataka Lokayukta, Tumkur". 
By Order and in the name of the Governor of Karnataka, 
G.R. SRINIVASA RAO 
PR-1068 Under Secretary to Government (1/0), 
Home Department, (Police Expenditure) 
ಕೃಷಿ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ: ಕೃತೋಇ 42 ಕೃಜಮಂ 2010, ಬೆಂಗಳೂರು, ದಿನಾಂಕ:03-12-2010 
ಸಮ ಸಂಖ್ಯೆಯ ಸರ್ಕಾರಿ ಅಧಿಸೂಚನೆಯ ದಿನಾಂಕ:26.11.2010ರ ಮೂರನೇ ಸಾಲಿನಲ್ಲಿ ಶ್ರೀ ಬಿ.ಎನ್‌. ಶಂಕರ ಪೂಜಾರಿ ಉಡುಪಿ 
ಇವರನ್ನು ಎಂಬುದರ ಮುಂದೆ “ಶ್ರೀ ಎನ್‌.ಸಿ. ಮುನಿಯಪ್ಪ, ಭಾ.ಆ.ಸೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕೃಷಿ ಇಲಾಖೆ, ಇವರ ಸ್ಥಾನದಲ್ಲಿ” 
ಎಂಬುದಾಗಿ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಕೆ. ಗುರಾಣಿ 
ಪಿ.ಆರ್‌.1069 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಇಲಾಖೆ. 
HOME SECRETARIAT 
ORDER 


No.HD 12 SCF 2010, Bangalore, Dated: 21/31.12.2010 
The Principal Secretary to Government, Home Department specially empowered under Section 3(1) of the Conservation 
of Foreign Exchange and Prevention of Smuggling Activities Act, 1974 (Central Act 52 of 1974), had issued a Detention Order 
No.HD 12 SCF 2010 Dated:16.09.2010, to detain you from acting in any manner from smuggling of Muriate of Potash (MOP) and 
also irregular availment of drawback, under Section 3(1)(i) of the COFEPOSA Act, 1974. 
2. The said Detention order could not be executed by the Executing Authorities, C.1.D., Bangalore, since you were not 


available at the known place of your residences. 


೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೦, ೨೦೧೧ ಭಾಗ - ೪ಎ 





3. Now, therefore, in exercise of the powers conferred by Section 7(1)(b) of the COFEPOSA Act, 1974, the Government of 
Karnataka hereby direct you to cause appearance before the Principal Secretary to Government, Home Department, Room No.222, 
2° Floor, Vidhana Soudha, Bangalore on or before 21.01.2011, failing which you will be punishable with imprisonment for a term 
which may extend to one year or with fine or with both. 

K.C. SIDDAPPA 
Under Secretary to Government, 
PR-1070 Home Department 
(Law and Order, COFEPOSA and Prosecution). 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 991 ವೆಚ್ಚ-12/10, ಬೆಂಗಳೂರು, ದಿನಾಂಕ:18-12-2010 

ಮಾನ್ಯ ಸಭಾಪತಿಯವರು ಅನುಮೋದಿಸಿರುವುದರಿಂದ, ಕರ್ನಾಟಕ ವಿಧಾನ ಪರಿಷತ್ತಿನ ಮೊಗಸಾಲೆಗಳಲ್ಲಿ ಇರಿಸಲು 06 ಸೀಟಿನ ಒಂದು 
ಸೋಫಾ, 04 ಸೀಟಿನ ಮೂರು ಸೋಫಾಗಳು ಹಾಗೂ 05 ಸೀಟಿನ ಹದಿನೆಂಟು ಸೋಫಾಗಳನ್ನು ರೂ.9,97,570/- ವೆಚ್ಚದಲ್ಲಿ ರಾಜ್ಯ ಸರ್ಕಾರದ 
ಅಧೀನ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮವು ಈ ಕಾರ್ಯವನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ. 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು 
ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯವು ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ಶೇಖರಪ್ಪ 
ಪಿ.ಆರ್‌.1071 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 923 ವೆಚ್ಚ-12/10, ಬೆಂಗಳೂರು, ದಿನಾಂಕ:18-12-2010 

ತೋಟಗಾರಿಕೆ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಸುಧಾರಿತ/ ಪ್ರಮಾಣಿತ ಬೀಜಗಳನ್ನು ನೇರವಾಗಿ ತೋಟಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯ, ಬಾಗಲಕೋಟೆ ಇಲ್ಲಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 4 
(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ತೋಟಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸುಧಾರಿತ/ ಪ್ರಮಾಣಿತ ಬೀಜಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ತೋಟಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.1072 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 908 ವೆಚ್ಚ-12/10, ಬೆಂಗಳೂರು, ದಿನಾಂಕ:30-12-2010 
ದಿನಾಂಕ:01.12.2010ರ ಸಮ ಸಂಖ್ಯೆಯ ಅಧಿಸೂಚನೆಯ 3 ಮತ್ತು 4ನೇಯ ಸಾಲುಗಳಲ್ಲಿರುವ "ನೋಡಲ್‌ ಏಜೆನ್ಸಿಯಾದ 
ಕೆ.ಯು.ಐ.ಡಿ.ಎಫ್‌.ಸಿ.ಗೆ' ಎಂಬುದರ ಬದಲಾಗಿ “ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ' ಎಂದು ಓದಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.6 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


